ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 
ಉತ್ತರಿಸುವ ದಿನಾಂಕ . 


1332 


ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಪ್ರವಾಸೋದ್ಯಮ, ಪರಿಸರ ಹಾಗೂ ಜೀವಿಶಾಸ್ತ ಸಚಿವರು 


: 15-03-2021 


ಉತ್ತರ 


ಸಂ ಪ್ರಶ್ನೆ 
ಅ) | ದಕ್ಷಿಣ ಕನ್ನಡ ಮತ್ತು ಉಡುಪಿ | ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿ 2020-25ರ 
ಜಿಲ್ಲೆಯಲ್ಲಿ ಇಲಾಖೆಯಿಂದ | ಪ್ರವಾಸೋದ್ಯಮ -ನೀತಿಯಡಿಯಲ್ಲಿ ಪ್ರವಾಸಿ ತಾಣಗಳನ್ನು 
ಗುರುತಿಸಲಾದ ಪ್ರವಾಸಿ | ಗುರುತಿಸಲಾಗಿದೆ. ವಿವರ ಕೆಳಗಿನಂತಿದೆ. | 
ತಾಣಗಳು ಯಾವುವು; ಇವುಗಳ K . 
ಕುರಿತು ಅಂತರ್ಜಾಲದ 1 ದಕ್ಷಿಣ ಕನ್ನಡ ಜಿಲ್ಲೆ: 
ಮೂಲಕ ಮಾಹಿತಿಯನ್ನು " . 
ಒದಗಿಸಲು ಇಲಾಖೆಯಿಂದ ಸುರತ್ಕಲ್‌, ಪಣಂಬೂರು, ಉಲ್ಲಾಳ, ಸೋಮೇಶ್ವರ, 
ಕ್ರಮವಹಿಸಲಾಗಿದೆಯ£ ಈ ಕಟೀಲು, ಮೂಡಬಿದ್ರೆ, ತಣ್ಣೀರುಬಾವಿ, ಪಿಲಿಕುಳ | 
ಪ್ರವಾಸಿ ತಾಣಗಳನ್ನು ಪ್ರವಾಸಿ ನಿಸರ್ಗಧಾಮ, ಸಸಿಹಿತ್ಲು ಬೀಚ್‌, ತಲಪಾಡಿ ಬೀಚ್‌, 
ಸ್ನೇಹಿಯಾಗಿಸಲು ಯಾವ ಮಂಗಳೂರು ನೆಲ್ಲಿತೀರ್ಥ ಗುಹಾಲಯ, ಗುರುಪುರ ನದಿ, ನೇತ್ರಾವತಿ 
ಯೋಜನೆಯನ್ನು ನದಿ, ಶ್ರೀಮಂತಿಬಾಯಿ ಸರ್ಕಾರಿ ಸಂಗ್ರಹಾಲಯ, 
ಹಮಿ ಕೊಳ ಲಾಗಿದೆ: ಕಳೆದ ಸುಲ್ತಾನ್‌ ಭತ್ತೇರಿ ವಾಚ್‌ ಟವರ್‌, ಅಂಚೆ ಚೀಟಿಗಳ 
6 ೪ K ಸಂಗ್ರಹ ಕೇಂದ್ರ ಪಾಂಡೇಶ್ವರ 
ಮೂರು - ವರ್ಷಗಳಲ್ಲಿ 
ಅಭಿವೃದ್ಧಿಗೆ ಮೀಸಲಿರಿಸಿದ ಧರ್ಮಸ್ಥಳ, ವೇಣೂರು; ಜಮಾಲಾಬಾದ್‌ ಕೋಟೆ 
ಅನುದಾನವೆಷ್ಟು; ಚಿಳಂಗಡಿ (ನರಸಿಂಹಗಡ), ಎರ್ಮಾಯಿ ಜಲಪಾತ, ದಿಡುಪೆ 
ಬಿಡುಗಡೆಯಾದ ' ಸ “ಜಲಪಾತ, ಕಡಮಗುಂಡಿ ಜಲಪಾತ, ಪೆಶ್ಚಿಮಘಟ್ಟ 
ಅನುದಾನವೆಷ್ಟು; ತೋಡಿಕಾನ .ಜಲಪಾತ-ಮತ್ಯೃಧಾಮ, , ಐಣ್ಣ್ಯೂರು- 
ಸುಳ್ಯ ಬಂಟಿಮಲೆ ಮತ್ತು" ಪೂಮಲೆ ' 
ಬೇಂದ್ರೆತೀರ್ಥ, ಉಪ್ಪಿನಂಗಡಿ, ಶಿರಾಡಿ, ಬಿಡುಮಲೆ ಬೆಟ್ಟ, 
ಪುತೂರು ಪಡುಮಲೆ ಬೆಟ್ಟ, ಶಿವರಾಂಕಾರಂತ ಬಾಲವನ 
| ಅನಂತವಾಡಿಯ ಪಾಂಡವರ ಗುಹೆ. 
ಬಂಟ್ಟಾಳ 
ಕೊಡಿಯಡ್ಮ್ಡ, ಸಮ್ಮಿಲನ ಬಟರ್‌ ಫ್ಲೈ ಪಾರ್ಕ್ಜ್‌- 
ಮೂಡಬಿದರೆ | ಬೆಳುವಾಯಿ 
2. ಉಡುಪಿ ಜಿಲ್ಲೆ: 
ಉಡುಪಿ” ಮಲ್ತೆ, ಸೇಂಟ್‌ ಮೇರಿಸ್‌ 
ಐಲ್ಯಾಂಡ್‌, ಕಾಪು, ಕೂಡ್ಲುತೀರ್ಥ, ಹಸ್ತಶಿಲ್ಸ - 
ಮತ್ತು ಮಣ್ಮ್ಣಪಳ್ಗ ಕೆರೆ; ಹೌಸ್‌ ಬೋಟ್‌ 
ಕೋಡಿಬೇಂಗೆ, ಪಡುಕೆರೆ ಬೀಚ್‌, ಮಲ್ಪೆ 
ಉಡುಪಿ ಸೀವಾಕ ವೇ & ಮಲೆ ಬಂದರು, ನಾಣ್ಯ 
ಮ್ಯೂಸಿಯಂ, ಸಾಲುಮರದ ತಿಮ್ಮಕ್ಕ ಟ್ರೀ 
ಪಾರ್ಕ್‌, ಅರ್ಬಿ ಫಾಲ್ಫ್‌ - ಮಣಿಪಾಲ. 
ಸೋಮೇಶ್ವರ ಬೀಜ್‌, ಗೊಮ್ಮಟೇಶ್ವರ ಬೆಟ್ಟಿ, 
ಕೋಟಿ ಚೆನ್ನಯ್ಯ ಥೀಂ ಪಾರ್ಕ್‌, 
ಕಾರ್ಕಳ ಚತುರ್ಮುಖ ಬಸದಿ, ಆನೆಕೆರೆ 


-2- 


ಮರವಾತ ತಾಲೂರು, ಆನೆಜರಿ ಕೋಡಿ ಬೀಚ್‌, 
ಬಬ್ಬುಕುದ್ರು (ಪ೦ಚಗಂಗೊಳ್ಳಿ, ಮಲ್ಯಾಡಿ 
ಪಕ್ನಿಧಾಮ, ಉಪ್ಪಿನ ಕುದ್ರು ದ್ಮೀಷ, ಗಂಗೊಳ್ಳಿ 


ಕುಂದಾಪುರ 
ಬೀಚ್‌ ಹೌಸ್‌ ಬೋಟ್‌, ಸೌಪರ್ಣಿಕಾ ನದಿ 


ಬಾರ್ಕೂರು ಕೋಟೆ, ಕತ್ತಲೆ ಬಸದಿ, ಡಿವೈನ್‌. 
ಪಾರ್ಕ್‌, ಸೂರಾಲು ಅರಮನೆ, ಬಾಳಕುದ್ರು 
(ಉಪ್ಪಿನಕೋಟೆ) ದ್ವೀಪ, ಕೋಟಾ ಶಿವರಾಮ 
ಕಾರಂತ್‌ ಥೀಮ್‌ ಪಾರ್ಕ್‌. 


ಬ್ರಹ್ಮಾವರ 


ಕಾಪು ಬೀಚ್‌ ಲೈಟ್‌ ಹೌಸ್‌ / ಸ್ಕೂಬಾ ಡೈವಿಲಗ್‌, 
_ ಪಡುಬಿದ್ರೆ ಬೀಚ್‌ ಮತ್ತು ಪಡುಬಿದ್ರೆ ಎಂಡ್‌ 
ಕಾಪು ಪಾಯಿಂಟ್‌ (ಬಿಎಫ್‌ ಸಿ ಬೀಚ್‌) 


ಮರವಂತೆ ಬೀಚ್‌, ಒತ್ತಿನಾಣೆ-ಪಡುವರಿ 
ಸೋಮೇಶ್ವರ ಬೀಚ್‌, ಮುಕಾಂಬಿಕಾ ವನ್ಯಜೀವಿ 
ಅಭಯಾರಣ್ಯ ಕೊಡಚಾದ್ರಿ ಬೆಟ್ಟ, ಕೂಸಳ್ಳಿ 
ಫಾಲ್‌ ಕಿರುಮಂಜೀಶ್ವರ ಬೀಚ್‌, ಮೂಡಗೆಲ್ಲು 
ಪಾದೆ, ಶಿರೂರ ಬೀಚ್‌, ಬೆಳಕಲ ತೀರ್ಥ ಫಾಲ್ಸ್‌ 


ಬೈಂದೂರು 


ಕೂಡ್ಲು ತೀರ್ಥ, ಜೋಮು ತೀರ್ಥ, ಸೀತಾನದಿ 
ಪ್ರಕೃತಿ ಕೇಂದ್ರ, ಬಕ್ರಮಠ-ಮುದ್ರಾಡಿ, ಮುದ್ರಾಡಿ 


ಹೆಬ್ಬೀ ಗರಡಿ. 


ಇವುಗಳ ಕುರಿತು ಇಲಾಖೆಯ ಅಂತರ್ಜಾಲದಲ್ಲಿ ಮಾಹಿತಿಯನ್ನು 
ನೀಡಲು ಕ್ರಮವಹಿಸಲಾಗುತ್ತಿದೆ. ಅನುದಾನ ಲಭ್ಯತೆಗನುಗುಣಪಾಗಿ 
ಹಂತ ಹಂತವಾಗಿ ಪುವಾಸಿ ಮೂಲಸೌಕರ್ಯಗಳನ್ನು ಕೈಗೊಳ್ಳಲು 
ಕ್ರಮವಹಿಸಲಾಗುತ್ತಿದೆ. 


ಕಳೆದ ಮೂರು ವರ್ಷ್ಹಗಳಿ೦ದ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯ 
ಪ್ರವಾಸಿ ತಾಣಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಕೈಗೊಂಡ 
ಕಾಮಗಾರಿಯ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 


ಆ). 


ಪಶ್ಚಿಮ ಘಟ್ಟದಿಂದ 
ಹರಿಯುವ ' ನದಿಗಳು, 
ಜಲಪಾತಗಳು ಹಾಗೂ 
ಸುದೀರ್ಪ 
ಕಡಲತೀರವನ್ನು 
ಹೊಂದಿರುವ ಈ 
ಅವಿಭಜಿತ ದಕ್ಸಿಣ 
ಕೆನ್ನುಡ ಜಿಲ್ಲೆಯನ್ನು 
ಟೂರಿಸಂ ಹಬ್‌ 
ಆಗಿಸಲು ಮಾಸ್ಟರ್‌ 
ಪ್ಲಾನ್‌ ಗಳನ್ನು 
ತಯಾರಿಸೆಲಾಗಿದೆಯೇ; 
ಹೌದಾದರೆ ಅವುಗಳ 
ಮಾಹಿತಿಯನ್ನು 
ನೀಡುವುದು; 


ಕೋಸ್ಟಲ್‌ ಮಾಸ್ಕರ್‌ ಪ್ಲಾನ್‌ ಅನ್ನು ತಯಾರಿಸಲಾಗಿದೆ. 


RZ ಅಂತಿಮ ಅಧಿಸೂಚನೆಯನ್ವಯ ಸದರಿ ಮಾಸ್ಕರ್‌ ಪ್ಲಾನ್‌ ನ 
ಯೋಜನೆಗಳನ್ನು ಅನುದಾನದ ಲಭ್ಯತೆಗುನುಣವಾಗಿ ಪರಿಶೀಲಿಸಿ 
ಹಂತ-ಹಂತವಾಗಿ ಅನುಪ್ಮ್ಠಾನಗೊಳಿಸಲು ಕುಮವಹಿಸಲು 
ಉದ್ದೇಶಿಸಲಾಗಿದೆ. - 


3 


ಗೋವಾದಂತೆ 


ಇ) ಕೇರಳ, ಪ್ರವಾಸಿಗರನ್ನು ಆಕರ್ಷಿಸುವ ವಿಟ್ಕಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 
ಪ್ರವಾಸಿಗರನ್ನು ಆಕರ್ಷಿಸುವ | ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿಯಿಂದ 7 ತೇಲುವ ರೆಸ್ನೋರೆಂಟ್‌ 
ನಿಟ್ಟಿನಲ್ಲಿ ತೇಲುವ ಮನೆಗಳು |! ಹಾಗೂ ಹೌಸ್‌ ಬೋಟ್‌ ಗಳಿಗೆ ನದಿಗಳ ಹಿನ್ನೀರಿನಲ್ಲಿ ವಾಸ್ತವ್ಯ 
ಮತ್ತು ಬೀಚ್‌ ರೆಸ್ಟೋರೆಂಟ್‌ | ಮನೋರಂಜನೆಗಾಗಿ ಅನುಮೋದನೆ ನೀಡಲಾಗಿದ್ದು, 2 ಯೋಜನೆಗಳು 
ಗಳನ್ನು ನದಿಗಳ ಹಿನ್ನೀರಿನಲ್ಲಿ | ಕಾರ್ಯಾರಂಬಿಸಿವೆ: 
ನಿರ್ಮಾ ಭಾ ಮಾಡಲು ಬಿವಕಾಶ ಉಡುಪಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ದಿ ಸಮಿತಿಯಿಂದ. ಒಟ್ಟು 4 
ಸೆ ಸಗ ವಾಸಿ ತಾಣಗಳು ಹೌಸ್‌ ಬೋಟ್‌ ಗಳಿಗೆ 6 ಟೂರಿಸ್ಟ್‌ ಬೋಟ್‌ ಗಳಿಗೆ 2 ಜಲಸಾಹಸ ಕ್ರೀಡಾ 
A 3 Py 3 ಢೀತ್ರಗಳನು ಚಟುವಟಿಕೆಗಳಿಗೆ ಹಾಗೂ:1 ಏರೋಸ್ನ್ಫೋರ್ಟ್ಸ್‌ ಗಳಿಗೆ ಅನುಮೋದನೆ 
ಮತ್ತು ಧಾರ್ಟುಕ್‌ ಕ್ಹೇತ್ರಗಳನ್ನು | ನೀಡಲಾಗಿದ್ದು, 3 ಹೌಸ್‌ ಬೋಟ್‌ ಗಳು, 4 ಟೂರಿಸ್ಟ್‌ ಬೋಟ್‌ ಗಳು ಹಾಗೂ 
ಸಂಪರ್ಕ ಸಾಧಿಸುವ TUM | ; ಒ್ರಸಾಹಸ ಕ್ಷೀಡಾಚಟುವಟಿಕೆಗಳು ಕಾರ್ಯಾರಂಭಿಸಿವೆ. 

Route Map ನ್ನು , 
ತೆಯಾರಿಸಲಾಗಿದೆಯೇ; ನೈಸರ್ಗಿಕ ಪ್ರವಾಸಿ ತಾಣಗಳು ಮತ್ತು ಧಾರ್ಮಿಕ ಕ್ಷೇತ್ರಗಳನ್ನು ಸಂಪರ್ಕ 
(ಮಾಹಿತಿ ನೀಡುವುದು) ಸಾಧಿಸುವ Tourism Route Map ನ್ನು ತಯಾರಿಸಿರುವುದಿಲ್ಲ. 

ಈ) ಗೋವಾ ಮತ್ತು ಕೇರಳ ರಾಜ್ಯದ. 
ಮಧ್ಯದಲ್ಲಿ ರಾಜ್ಯದ 
ಕರಾವಳಿಯು ್‌ 
ಹೊಂದಿಕೊಂಡಿದ್ದು 
ಪ್ರವಾಸೋದ್ಯಮಕ್ಕೆ ವಿಪುಲ 
ಅವಕಾಶವನ್ನು ಹೊಂದಿದ್ದರೂ ಇಲ್ಲು 
ಆ ರಾಜ್ಯಗಳ ಮಟ್ಟಕ್ಕೆ 


ಹೋಗದಿರುವುದಕ್ಕೆ ಸರ್ಕಾರದ, 
ಸಚಿವರ ನಿರ್ಲಕ್ಷ್ಯ, ಅಧಿಕಾರಿಗಳ 
ನಿರುತ್ಪಾಹ, ಸ್ಮೈಳೀಯರ 


"| ಅಡೆತಡೆಗಳು ಕಾರಣವಲ್ಲವೇ? 


ಸಂಖ್ಯೆ: ಟಿಟಆರ್‌ 40 ಟಿಡಿವಿ 2021 


ರ (ಶ್ಯ! 
ಪ್ರವಾಸೋದ್ಯಮ, ಪರಿಸರ 
ಹಾಗೂ ಜೀವಿಶಾಸ್ತ್ರ ಸಚಿವರು 


ಅನುಬಂಧ (ಪ್ರಶ್ನೆ ಸಂಖ್ಯೆ: 1332) 
ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ಕೈಗೊಂಡಿರುವ 
ಕಾಮಗಾರಿಗಳ ವಿವರ 


ಕಾಮಗಾರಿಯ ಹೆಸರು 


ರೂ.ಲಕ್ಷಗಳಲ್ಲಿ 
[o} ಣು 


ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲ್ಲೂಕು ಪೆರುವಾಜೆ ಮುರ್ಕೆತ್ತಿ ಶ್ರೀ 
ಜಲದುರ್ಗಾದೇವಿ ದೇವಸ್ಥಾನ ಸಂಪರ್ಕ ರಸ್ತೆ ಅಭಿವೃದ್ಧಿ 


ಸುಳ್ಯ ತಾಲ್ಲೂಕು ಅಮರಮಡ್ಡೂರು ಗ್ರಾಮದ ಉರುಂಬಿ 
ಚಾಮಡ್ಯ್ಕ ಫಾಲ್ಸ್‌ ಮೂಲಭೂತ ಸೌಕರ್ಯ ಅಭಿವೃದ್ಧಿ. 


ಸುಳ್ಯ ವಿಧಾನಸಭಾ ಕ್ಷೇತ್ರದ ಎಣ್ಲೂರು ಗ್ರಾಮದಲ್ಲಿರುವ ಶ್ರೀ 
ನಾಗಬ್ರಹ್ಮ ಕೋಟಿ ಚೆನ್ನಯ್ಯ ಆದಿಬೈದರುಗಳ ಗರಡಿ ಹತ್ತಿರ ರಸ್ತೆ 
ಕುಡಿಯುವ ನೀರು, ಹೈಮಾಸ್ಸ್‌ ದೀಪ, ಶೌಚಾಲಯ, ವಿಶ್ರಾಂತಿ 
ಕೊಠಡಿ ಹಾಗೂ ಇನ್ನಿತರ ಮೂಲಭೂತ ಸೌಲಭ್ಯ ಕಾಮಗಾರಿ. 


ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ಟಾಳ ತಾಲ್ಲೂಕಿನ ಇರಾ ಗ್ರಾಮದ 
ಶ್ರೀ ಸೋಮನಾಥೇಶ್ವರ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯ 
ಕಾಮಗಾರಿ. 


[ಮಂಗಳೂರು ತಾಲ್ಲೂಕಿನ ಉಳ್ಳಾಲದ ಸಯ್ಯದ ಮದನಿ ದರ್ಗಾದ 
ಹತ್ತಿರ ಯಾತ್ರಿನಿವಾಸ ನಿರ್ಮಾಣ. 


ಮಂಗಳೂರು ತಾಲ್ಲೂಕಿನ ಮಂಜನಾಡಿ ದರ್ಗಾದ ಬಳಿ ಯಾತ್ರಿನಿವಾಸ 
ನಿರ್ಮಾಣ. ? 


[ಮಂಗಳೂರು ತಾಲ್ಲೂಕಿನ ಸೋಮೇಶ್ವರ ಗ್ರಾಮದ ಸೋಮೇಶ್ವರ 
ದೇವಸ್ಥಾನದ ಬಳಿ ಯಾತ್ರಿನಿವಾಸ ನಿರ್ಮಾಣ 


2017-18 
ಬಂಡವಾಳ 
ವೆಚ್ಚಗಳು 


2019-20 
ಬಂಡವಾಳ 
ವೆಚ್ಚಗಳು 


2019-20 
ಬಂಡವಾಳ 


ವೆಚಗಳು 
ಸ ಒ 


2019-20 
ಬಂಡವಾಳ 
ವೆಚಗಳು 
ol 


2017-18 
ಬಂಡವಾಳ 
ವೆಚಗಳು 
u 


ಮಂಗಳೂರಿನ ಮಹತೋಭಾರ ಶ್ರೀ ಮಂಗಳಾದೇವಿ 
ದೇವಸ್ಥಾನದ ಬಳಿ ಯಾತ್ರಿನಿವಾಸ ನಿರ್ಮಾಣ 


ಮಂಗಳೂರು ತಾಲ್ಲೂಕಿನ ಸುಲ್ತಾನ್‌ ಬತ್ತೇರಿ ಕೋಟೆಯನ್ನು 
ಸಂಪರ್ಕಿಸುವ ರಸ್ತೆ ಅಭಿವೃದ್ಧಿ 


2017-18 
ಬಂಡವಾಳ 
ವೆಚ್ಚಗಳು 


\ $ 


ರೂ.ಲಕ್ಷಗಳಲ್ಲಿ 
py ನು 


ಮಂಜೂರಾದ 


ಮೂಲಸೌಕರ್ಯ ಅಭಿವೃದ್ಧಿ ವೆಚ್ಚಗಳು 


. ಕಾಮಗಾರಿಯ ಹೆಸರು ವರ್ಷ! ಅಂದಾಜು ಮೊತ್ತ - 
ಸಂ. | “| ಮಾಡಿರುವ 
ಯೋಜನೆ % 
7 p) 
ಮಂಗಳೂರಿನ ರೊಸಾರಿಯೋ ಕೆಥೆಡಿಲ್‌ ಚರ್ಚ್‌ ಬಳಿ 0S 
10 - ಹ ಬಂಡವಾಳಿ 


ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲ್ಲೂಕು ಪೆರುವಾಜೆ ಶ್ರೀ 2017-18 
ಜಲದುರ್ಗಾ ದೇವಿ ದೇವಸ್ಥಾನದ ಬಳಿ ಯಾತ್ರಿನಿವಾಸ ನಿರ್ಮಾಣ |ಬಂಡವಾಳ ವೆಚ್ಚಗಳು 


ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ 
ಸೂರ್ಯನಾರಾಯಣ ದೇವಸ್ಥಾನದ ಬಳಿ ಯಾತ್ರಿನಿವಾಸ 
ನಿರ್ಮಾಣ 


2017-18 
[ಬಂಡವಾಳ ವೆಚ್ಚಗಳು] 


————H— 


- |ಮಂಗಳೂರು ತಾಲ್ಲೂಕು - ಮೂಡಬಿದಿರೆಯ ಮುಲ್ಲಿಯಲ್ಲಿರುವ 
ಶ್ರೀ ದರ್ಗಾ ಪರಮೇಶ್ವರಿ ದೇವಸ್ಥಾನದ ಬಳಿ ಯಾತ್ರಿನಿವಂಸ 
ನಿರ್ಮಾಣ 


41.10 20.00 


ದಕ್ಷಿಣಕನ್ನಡ ಜಿಲ್ಲೆಯ ಬಂಟ್ವಾಳ ಶಾಲ್ಲೂಕಿನ ಗೂಳಮಜಲು 


ಬಳಿ ಯಾತ್ರಿನಿವಾಸ ನಿರ್ಮಾಣ 


ಗ್ರಾಮದ ನಿಟಿಲಾಕ ಸದಾಶಿವ' ದೇವಸಾನದ ಬಳಿ ಯಾತ್ರಿನಿವಾಸ 25.00 10.00 
ಗ: ಬ [2 ಬಂಡವಾಳ ವೆಚಗಳು 

ನಿರ್ಮಾಣ. 

ದಕ್ಷಿಣ ಕನ್ನಡ ಜಿಲ್ಲೆಯ ಪುಶ್ತೂರು ವಿಧಾನಸಭಾ ಕ್ಷೇತ್ರದ 

ಉಪ್ಪಿನಗಂಡಿ ಶ್ರೀ ಸಹಸೂಲಿಂಗೇಶರ ಮಹಾಕಾಳಿ ದೇವಳದ [ಸ 25.0೦ 10.00 


ಸುಳ್ಯ ತಾಲ್ಲೂಕಿನ ಎಡಮಂಗಲ ಗ್ರಾಮದ ಶ್ರೀಮಹಿಷಮರ್ದಿನಿ 
ದೇವಸ್ಥಾನದ ಹತ್ತಿರ ಯಾತ್ರಿನಿವಾಸ ನಿರ್ಮಾಣ. 


10.00 


ನಿರ್ಮಾಣ. 


10.00 


ದಕ್ಷಿಣ ಕನ್ನಡ ಜಿಲ್ಲೆಯ ಮುೂಡಬಿದ್ದೆಯಲ್ಲಿರುವ ತ್ರಿಭುವನ ತಿಲಕ 


ಚೂಡಾಮಣಿ ಬಸದಿಯಲ್ಲಿ (ಸಾವಿರ ಕಂಬಗಳ ಬಸದಿ) ಯಲ್ಲಿ 
ಪ್ರವಾಸಿ ಸೌಲಭ್ಯಗಳ ನಿರ್ಮಾಣ 


[ಮಂಗಳೂರು ತಾಲ್ಲೂಕಿನ ಸೋಮೇಶ್ವರ ಗ್ರಾಮದ ತಲಪಾಡಿ 
(ಉಚ್ಚಿಲ) ಕಡಲ ತೀರದಲ್ಲಿ ಮೂಲಭೂತ ಸೌಕರ್ಯಗಳ 
ಅಭಿವೃದ್ಧಿ. ಶೌಚಾಲಯ, ಹೈಮಾಸ್ಟ್‌ ಲೈಟ್‌, ಪೆಡಸ್ಟಿಯನ್‌ 
ಸೀಟಿಂಗ್‌, ವಾಟರ್‌ ಪ್ಯೂರಿಪೈಯಿಂಗ್‌ಪ್ಲಾಂಟ್‌, ಇಂಟಿರ್‌ಲಾಕ್‌ 
ಹಾಗೂ ಪಾರ್ಕಿಂಗ್‌ ಸೌಲಭ್ಯ. 


[ಬಂಡವಾಳ ವೆಚ್ಚಗಳು! 


| 


2017-18 
a LN 0.00 
Ws 100.00 50.00 


ಕಾಮಗಾರಿಯ ಹೆಸರು 


2 


ಮಂಗಳೂರು ತಾಲ್ಲೂಕಿನ ಕುಡುಮ ಅನಂತಪದ್ಗನಾಭ 
ದೇವಸ್ಥಾನದ ಬಳಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ. 
ಶೌಚಾಲಯ, ಹೈಮಾಸ್ಟ್‌ ಲೈಟ್‌ ಹಾಗೂ ಇಂಟಿರ್‌ಲಾಕ್‌ 
ನಿರ್ಮಾಣ. 


20 


ಬೆಳ್ತಂಗಡಿ ತಾಲ್ಲೂಕಿನ ಉಜಿರೆ ಗ್ರಾಮದ ಸೂರ್ಯನಾರಾಯಣ 
ದೇವಸ್ಥಾನದ ಬಳಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. 
ಶೌಚಾಲಯ, ಹೈಮಾಸ್ಟ್‌ ಲೈಟ್‌ ಹಾಗೂ ಇಂಟಿರ್‌ಲಾಕ್‌ 
ನಿರ್ಮಾಣ. - 


21 


ಬೆಳಂಗಡಿ ತಾಲ್ಲೂಕಿನ ಶಿಶಿಲ ಗ್ರಾಮದ ಶಿಶಿಲೇಶ್ವರ ದೆವಸ್ಥಾನದ 
ಬಳಿ ಶೌಚಾಲಯ ನಿರ್ಮಾಣ. 


| 22 


ಬೆಳಂಗಡಿ ತಾಲ್ಲೂಕಿನ ಕೊಕ್ಳಡ' ಗ್ರಾಮದ ಸೌತಡ್ಯ 


23 
ಮಹಾಗಣಪತಿ ದೇವಸ್ಥಾನದ ಬಳೆ ಶೌಚಾಲಯ 


[ಮಂಗಳೂರು ತಾಲ್ಲೂಕು, ತಿರುವೈಲು ಗ್ರಾಮದ ವಾಮಂಜೂರು 
ಪರಾರಿ ಎಂಬಲ್ಲಿ ಶ್ರೀ ಕೋರ್ದಬ್ಬು ಚಾಮುಂಡಿ ಮತ್ತು ಪರಿವಾರ 
24 [ದೈವಗಳ ಕ್ಷೇತ್ರದಲ್ಲಿ ಯಾತ್ರಿ. ನಿವಾಸ ನಿರ್ಮಾಣಕ್ಕಾಗಿ 
ಮಂಜೂರಾದ ಮೊತ್ತವನ್ನು ಮೂಲಭೂತ ವ್ಯವಸ್ಥೆ ಕಲ್ಪಿಸಲು 


ಪುತ್ತೂರು ತಾಲ್ಲೂಕಿನ ಕೆಯ್ಯೂರು ಮಾಡಾವು ಎಂಬಲ್ಲಿ 
ಶ್ರೀಮರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಅಗತ್ಯ ಮೂಲಭೂತ 
25 ಸೌಕರ್ಯಗಳಾದ ರಸ್ತೆ, ಕುಡಿಯುವ ನೀರು, ಹೈಮಾಸ್ಸ್‌ 
ವಿದ್ಯತ್‌ದೀಪ, ಹೈಟಿಕ್‌ ಶೌಚಾಲಯ ಹಾಗೂ ವಿಶಾಂತ್ರಿ ಕೊಠಡಿ 
ಮುಂತಾದ ಕಾಮಗಾರಿ 


2018-19 
[ಬಂಡವಾಳ ವೆಚ್ಚಗಳು 


ಕೂರ್ನಾಡು ಸೋಮನಾಥ ದೇವಸ್ಥಾನಕ್ಕೆ ಮೂಲಭೂತ 


26 
ಸೌಕರ್ಯ. 


ಮಂಗಳೂರು ತಾಲ್ಲೂಕು ಮಾಮಂಜೂರು ಚೆಕ್‌ 
27 |ಪೋಸ್ಟ್‌ನಿಂದ ಪಿಲಿಕುಳ ನಿಸರ್ಗಧಾಮಕ್ಕೆ ರಸ್ತೆ 
ಅಭಿವೃದ್ಧಿ. 


2019-20 

ಬಂಡವಾಳ 

ವೆಚಗಳು 
oo) 


ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಗಳೂರಿನ | 209-20 
28 |ಉರ್ವ ಶ್ರೀ ಮಾರಿಯಮ್ಮ ದೇವಸ್ಥಾನಕ್ಕೆ ಮೂಲಭೂತ ಸೌಕರ್ಯ, ಬಂಡವಾಳ 
ಶೌಚಾಲಯ ಕಾಮಗಾರಿ. ; ವೆಚ್ಚಗಳು 


ರೂ.ಲಕ್ಷಗಳಲ್ಲ 
ಪ್‌ 


[ಮಂಗಳೂರು ತಾಲ್ಲೂಕು ವಾರ್ಡ್‌ ನಂ.16ರ ಬಂದ್ರ ಕೂಳೂರು 
ಪಡುಕೋಡಿ ರಸ್ತೆ ಅಗಲೀಕರಣ, ಕಾಂಕ್ರಿಟೀಕರಣ, ಚರಂಡಿ 
ನಿರ್ಮಾಣ, ಸೈಕಲ್‌ ಟ್ರ್ಯಾಕ್‌ ನಿರ್ಮಾಣ (3.00 ಕಿ.ಮಿಲ) 


ಬೆಳ್ತಂಗಡಿ ತಾ. ಸುಲ್ಕೇರಿ ಗ್ರಾಮದ ಮಾಳಿಗೆ- 
ಕದಿರಾಜೇಶ್ವರ ದೇವಸ್ಥಾನ ಸಂಪರ್ಕ ರಸ್ತೆ. 


ಬೆಳ್ತಂಗಡಿ ತಾ. ಶಿಶಿಲ ಗ್ರಾಮದ ಓಟ್ಲ ಶ್ರೀ 
ಬ್ರಹ್ಯಬೈದರ್ಕಳ ಗರಡಿ ಸಂಪರ್ಕ ರಸ್ತೆ. 


ಬೆಳ್ತೌಂಗಡಿ ತಾ.'ಗರ್ಡಾಡಿ ಗ್ರಾಮದ ನಂದಿಬೆಟ್ಟಿದಿಂದ 
ಶ್ರೀ ನಂದಿಕೇಶ್ವರ ದೇವಸ್ಥಾನ ಸಂಪರ್ಕ ರಸ್ತೆ. 


ಬೆಳ್ತಂಗಡಿ ತಾಲ್ಲೂಕಿನ ಮಲವಂತಿಕೆ ಗ್ರಾಮದ 
ಘಾಲ್ಸ್‌ನ್ನು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಗುರುತಿಸಿ, 
ಅಭಿವೃದ್ಧಿ ಪಡಿಸುವುದು. 


ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಬೈಪಾಸ್‌ (ಪರ್ಲಡ್ಡು- 
ಬೀರಮಲೆ ರಸ್ತೆ ಅಭಿವೃದ್ಧಿ 


ಮೂಡಬಿದಿರೆ ಕ್ಷೇತ್ರದ ಕಡಲಕೆರೆ ಸ್ಥಳವನ್ನು ಪ್ರವಾಸಿ 
ತಾಣವಾಗಿ ಅಭಿವೃದ್ಧಿ ಪಡಿಸುವುದು. 


ದಕ್ಸಿಣ ಕನ್ನಡ ಜಿಲ್ಲೆಯ ಸಸಿಹಿತ್ಲು ಇಡಲತೀರದಲ್ಲಿ 
ಸರ್ಫಿಂಗ್‌ ಸ್ಕೂಲ್‌, ಶೌಚಾಲಯ ಪಾರ್ಕಿಂಗ್‌, ಸ್ವಾಗತ 
ಕಮಾನು, ಪರಗೋಲಾದೊಂದಿಗೆ ವಾಕಿಂಗ್‌ ಟ್ರ್ಯಾಕ್‌, 
ಕಿಯೋಸ್ಕ್‌ ಗಳು, ರಸ್ತೆ,. ಚರಂಡಿ ಮತ್ತು ಕಾಲು ಪಥ 
ಪ್ರವಾಸಿ ಸೌಲಭ್ಯಗಳನ್ನು ಕಲ್ಪಿಸುವ 


ಉಡುಪಿ ತಾಲ್ಲೂಕಿನ ಕೋಟಿ ಡಾ। ಶಿವರಾಮಕಾರಂತ ಥೀಂ 
ಪಾರ್ಕ್‌ನಲ್ಲಿ ಸಂಗೀತ ಕಾರಂಜಿ ನಿರ್ಮಾಣ 

ಉಡುಪಿ ತಾಲ್ಲೂಕಿನ ಹಿರಿಯಡಕ ಕ್ರೀ ವೀರಭದ್ರಸ್ಥಾಮಿ 
ದೇವಸ್ಥಾನದ ಬಳೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ 
3 [ಸರ್ಕಾರದ ತಿದ್ದುಪಡಿ ಆದೇಶ ದಿನಾಂಕ : 24012018) 


2017-18 
ಬಂಡವಾಳ 
ವೆಚ್ಚಗಳು 


ರೂ.ಲಕ್ಷಗಳಲ್ಲಿ 
ಕಗ 


Uk ಈವರೆವಿಗೂ 

ಹ ಬ ಹ ಹ ತೊತ ಬಿಡುಗಡೆ 

ಕಾಮಗಾರಿಯ ಹೆಸರು 4 ರ್ಹ/ ಅಂದಾ: ತ] ಹವ 
- ಯೋಜನೆ 

ಅನುದಾನ 


2 3 ] 4 ರ್‌ 
9 2017-18 
ಉಡುಪಿ ಜಿಲ್ಲೆಯ ಶ್ರೀಕೃಷ್ಣದೇವಾಲಯದ ಬಳಿ ಯಾತ್ರಿನಿವಾಸ py 50.00 2430 


ನಿರ್ಮಾಣ. ವೆಚ್ಚಗಳು 


Kl 


2019-20 
“ಬಂಡವಾಳ ವೆಚ್ಚಗಳು 


ಉಡುಪಿ ನಗರದ ಅಜ್ಜರಕಾಡು ಬಳಿಯ ಭುಜಂಗ 
ಪಾರ್ಕ್‌ ಅಭಿವೃದ್ಧಿ. 


2019-20 
ಬಂಡವಾಳ 


2017-18 ೫ 
ಬಂಡವಾಳ ' 25.00 18.75 
ವೆಚ್ಚಗಳು 


2017-18 
[ಬಂಡವಾಳ ವೆಚ್ಚಗಳು 


ಉಡುಪಿ ಜಿಲ್ಲೆ ಪರ್ಯಾಯ ಶ್ರೀ ಪಾಲಿಮಾರು ಮಠ ಶ್ರೀ 
ಕೃಷ್ಣ ಮಠ ಉಡುಪಿ ಯಾತ್ರಿನಿವಾಸ ಕಾಮಗಾರಿ. 


ಕಾರ್ಕಳ ತಾಲ್ಲೂಕಿನ ನಲ್ಲೂರು ಜೈನಬಸದಿ ಬಳಿ ಯಾತ್ರಿನಿವಾಸ 
ನಿರ್ಮಾಣ 


ಉಡುಖಮಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಕಾಂತಾವರ 
ಗ್ರಾಮದಲ್ಲಿರುವ ಶ್ರೀ ಕಾಂತೇಶ್ವರ ದೇವಸ್ಥಾನದ ಬಳಿ 
ಯಾತ್ರಿನಿವಾಸ ನಿರ್ಮಾಣ. 


ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಮುದ್ದಾಡಿ 
ಗ್ರಾಮದಲ್ಲಿರುವ ಭಕ್ಷೇಮಠದ ಶ್ರೀ ಭದ್ರಕಾಳಿ ದೇವಸ್ಥಾನದ ಹತ್ತಿರ 
ಯಾತ್ರಿನಿವಾಸ ನಿರ್ಮಾಣ 


ಕಾರ್ಕಳದ ಆನೆಕೆರೆ ಪ್ರದೇಶದಲ್ಲಿ ಮೂಲಸೌಲಭ್ಯಗಳ ಅಭಿವೃದ್ಧಿ 
(ತಿದ್ದುಪಡಿ ಆದೇಶ ಸಂಖ್ಯೆ: ಟೆ.ಒ.ಆರ್‌/181/ಟಿ.ಡಿ.ಪಿ/2019, ದಿ: 23/12/2019. 


ಉಡುಪಿ ಜಿಲ್ಲೆ ಕಾರ್ಕಳ ತಾಲ್ಲೂಕಿನ ವ್ಯಾಪ್ತಿಯಲ್ಲಿರುವ' ಕಸಬ 
ಗ್ರಾಮದ ಕೋಟಿ ಚೆನ್ನಯ ಥೀಂ ಪಾರ್ಕ್‌ನಲ್ಲಿ ಶೌಚಾಲಯ 
ನಿರ್ಮಾಣ. ೩ 


ಉಡುಪಿ ಜಿಲ್ಲೆಯ ಕಾರ್ಕಳ ನಗರದಲ್ಲಿರುವ ಕೋಟಿ-ಚೆನ್ನಯ 
ಥೀಂ ಪಾರ್ಕ್‌ ಅಭಿವೃದ್ಧಿ 


ಕಾರ್ಕಳ ತಾಲ್ಲೂಕಿನ ಉಮಿಕಲ್‌ ಕುಂಜಬೆಟ್ಳಿದಲ್ಲಿ 
ಪರಶುರಾಮ ಥೀಂ ಪಾರ್ಕ್‌ ಅಭಿವೃದ್ಧಿ. 


ಕುಂದಾಮರ ತಾಲ್ಲೂಕಿನ ಕಿತ್ತೂರು ಗ್ರಾಮ ಪಂಚನಯತ 
ವ್ಯಾಪ್ತಿಯಲ್ಲಿ ಬರುವ ಮಾರನಕಟ್ಟೆ ಶ್ರೀ ಬ್ರಹ್ಮಲಿಂಗೇಶ್ವರ 
ದೇವಸ್ಥಾನದ ಬಳಿ ಯಾತ್ರಿನಿವಾಸ ನಿರ್ಮಾಣ. 


2017-18 
ಬಂಡವಾಳ 


ಉಡುಪಿ ಜಿಲ್ಲೆಯ ಕುಂದಾಮರ ತಾಲ್ಲೂಕಿನ ಕಚ್ಚೂರು ಶ್ರೀ 
51 |ಮಾಲತಿದೇವಿ ದೇವಸ್ಥಾನ ಹಾಗೂ ಬಬ್ಬೂಸ್ವಾಮಿ ಮೂಲಕ್ಷೇತ್ರ 
ಬಾರ್ಕೂರು ಬಳಿ ಯಾತ್ರಿನಿವಾಸ ನಿರ್ಮಾಣ. 


2018-19 


52 [ಸಿ ಮರವಂತೆ ಕಡಲ ತೀರದಲ್ಲಿ Marine drive Works ಬಂಡವಾಳ 
. ವೆಚ್ಚಗಳು - 


ರೂ.ಲಕ್ಷಗಳಲ್ಲಿ 
ಬ್‌ 


ಕುಂದಾಪುರ ತಾಲ್ಲೂಕು ಕುಂದಾಪುರದ ಕೋಡಿ ಕಡಲ 


F 
ಕ್ರ 
ಸ ಕಾಮಗಾರಿಯ ಹೆಸರು 
ಸಂ. ಇ 
1 . 2 


53 - 
ತೀರ ಅಭಿವೃದ್ಧಿ. 


ಕುಂದಾಪುರ ತಾಲ್ಲೂಕು ಫೋಟೇಶ್ಯರ ಗ್ರಾಮ ಪಂಚಾಯತ್‌ 
ವ್ಯಾಪ್ತಿಯ ಹಳೆಅಳಿವೆ ಕಡಲ ತೀರ ಅಭಿವೃದ್ಧಿ. 


ಉಡುಪಿ ಜಿಲ್ಲೆ ಬೈಂದೂರು ತಾಲ್ಲೂಕಿನ ಕರಿಮಂಜೇಶ್ವರ ಗ್ರಾಮದ 
ಹೊಸೆಕಿತ್ಸು ಸಮುದ್ರ ಕಿನಾರೆ ಬಳಿ ಕುಟೀರ ನಿರ್ಮಾಣ, ಕುಡಿಯುವ 


ಹಲವಾರು ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಬಿಡುಗಡೆ 
ಮಾಡುವ ಕುರಿತು. p ' 


`ಹ್ಯಪಸ್ಥೆ-ಶೌಜಾಲಯ;-ಹೈ-ಮಾಸ್ಟ್‌-ದೀವ-ಅಳವಣಔಣಿ-ಜಾಗೆ: 'ಬರಡವ್‌ಳ್‌ 


ಬ್ಲೂ ಫ್ಲಾಗ್‌ ಸರ್ಟಿಫಿಕೇನ್‌ ಯೋಜನೆಯ ಸಂಬಂಧ ಉಡುಪಿ ಜಿಲ್ಲೆಯ 
ಪಡುಬಿದ್ರಿ ಬೀಟ್‌ನಲ್ಲಿ ಅಭಿವೃದ್ಧಿ ಕಾಮಗಾರಿ 


56 


268.50 


ಬ್ರಹ್ಮಾವರ ತಾಲ್ಲೂಕು ಕೋಡಿ ಗ್ರಾಮ ಪಂಚಾಯತ್‌ 


2019-20 


57 p » 2 
ವ್ಯಾಪ್ತಿಯ ಳೋಡಿ- ಕನ್ಯಾಣ ಕಡಲ ತೀರ ಅಭಿವೃದ್ಧಿ, [ಬಂಡವಾಳ ವೆಚ್ಚಗಳು 2300 WN | 
ಬ ವರ' ತಾಲ್ಲೂಕು ಕೋಡಿ ಗಾಮ ಪಃ ಯತ್‌ 

58 ರ್‌ ನ ತು ಹಂದರ Ra 35.00 12.00 


ವ್ಯಾಪ್ತಿಯ ಕೋಡಿ ಬೇಂಗ್ರೆ ಕಡಲ ತೀರ ಅಭಿವೃದ್ಧಿ. 


[ಬಂಡವಾಳ ವೆಚ್ಚಗಳು! 


ಉಡುಪಿ ಜಿಲ್ಲೆ/ತಾಲ್ಲೂಕು ಕೋಟಿ ಡಾ. 
59 [ಶಿವರಾಮಕಾರಂತ ಧೀಂ ಪಾರ್ಕ್‌ ನ ಸಮದ್ರ ಅಭಿವೃದ್ಧಿ 
ಕಾಮಗಾರಿ. « f 


ಉಡುಪಿ ಜಿಲ್ಲೆಯ ಕಾಪು ವಿಧಾನಸಭಾ ಕ್ಟೇತ್ರದ ಪಡುಬಿದ್ರಿ 
60 [ನಡಿಘಟ್ಟ ಬೀಚ್‌ ರಸ್ತೆಯ ಎಂಡ್‌ ಪಾಯಿಂಟ್‌ನಲ್ಲಿ ಸಂಪರ್ಕ 
ಸೇತುವೆ ಹಾಗೂ ಕೂಡು ರಸ್ತೆ ನಿರ್ಮಾಣ. 


61 |ಪಡುಬಿದ್ರಿ ಕಡಲ ತೀರದಲ್ಲಿ ಪುರುಷರ ಶೌಚಾಲಯ ನಿರ್ಮಾಣ. 


2019-20 
ಬಂಡವಾಳ 
ವೆಚ್ಚಗಳು 


2019-20 
ಬಂಡವಾಳ 


25.00 


ರೂ.ಲಕ್ಷಗಳಲ್ಲಿ 
Ea 


ಕಾಮಗಾರಿಯ ಹೆಸರು 


ಉಡುಪಿ ಜಿಲ್ಲೆಯ ಕುಂದಾಮರ ತಾಲ್ಲೂಕಿನ ತಾಸ್ರಿ ಮರವಂತೆ 
ಕಡಲ ತೀರದಲ್ಲಿ ಪ್ರವಾಸಿ ಮಂದಿರ ನವೀಕರಣ, ಸ್ವಾಗತ 
ಮೋರ್ಚ್‌, ಲ್ಯಾಂಡ್‌ ಸ್ಥೆ ಸ್ನೇಪಿಂಗ್‌ ಇಂಟಿರ್‌ಲಾಕ್‌ ಫೇವರ್ಸ್‌, 2 
62 ಲೈಫ್‌ ಗಾರ್ಡ್‌ ವಾಚ್‌ ಟಿವರ್‌ ಹಳೆಯ ಮತ್ತು ನೂತನ' 
ಶೌಚಾಲಯಗಳ ನವೀಕರಣ ಫುಡ್‌ ಕಿಯೋಸ್‌್‌, $ ಓಪನ್‌ ಏರ್‌ 
ಥಿಯೇಟಿರ್‌, ವಾಟ್‌ ಟಿವರ್‌ ಒಳಗೊಂಡ a 
ಟಿವಿಇ ಫೆಸಿಲಿಟಿ ಇತ್ಯಾದಿ ಸೌಲಭ್ಯಗಳನ್ನು ಕಲ್ಪಿಸುವುದು. 


ಉಡುಪಿ ಜಿಲ್ಲೆಯ ಸೈಂಟ್‌ ಮೆರೀಸ್‌ ಐಲ್ಯಾಲಡ್‌ ಬಳಿ 
ಫೆರ್ರಿ ಜಿಟ್ಟಿ ನಿರ್ಮಿಸುವುದು. 


ಈವರೆವಿಗೂ: 


ಅಂದಾಜು ಮೊತ್ತ 


ಬಿಡುಗಡೆ 
ಮಾಡಿರುವ 
ಅನುದಾನ 


. 2019-20 
ಕೆಟಿವಿಚಿ 


2019-20 
ಕೆಟಿವಿಜಿ 


500.00 


ಉಡುಪಿ ಜಿಲ್ಲೆಯ ಕಾರ್ಕಳ ತಾಲ್ಲೂಕಿನ ಪುರಾತನ 
ಐತಿಹಾಸಿಕ ಆನೆಕೆರೆ ಹಾಗೂ ಬಸದಿಯನ್ನು 
ಅಭಿವೃದ್ಧಿಪಡಿಸುವುದು 


| ದಕಣ ಕನ್ನಡ ಮತ್ತು ಉಡುಪಿ ಚಿಲ್ಲೆಯ ಒಟ್ಟು ಮೊತ್ತ 


. 2019-20 
ಕೆಟಿವಿಜಿ 


LS 


' 140.00 


Ce | sua 


3 


MW 


